ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 854 
ಸದಸ್ಯರ ಹೆಸರು ಶ್ರೀ ಆರ್‌.ಪ್ರಸನ್ನ ಕುಮಾರ್‌ (ಸ್ಥಳೀಯ ಸಂಸ್ಥೆಗಳಿಂದ 
ಚುನಾಯಿತರಾದವರು) 
ಉತ್ತರಿಸುವ ದಿನಾಂಕ 11.03.2020 
ಉತ್ತರಿಸುವ ಸಚಿವರು ಕಂದಾಯ ಸಚಿವರು 
ಕ್ರ.ಸಂ. ಪ್ರಶ್ನೆ ಉತ್ತರ 
(ಅ) | ಕಂದಾಯ ಇಲಾಖೆಯು ಗ್ರಾಮ ಸಹಾಯಕರಿಗೆ -ಇಲ್ಲ- 
ಸೇವಾ ಭದ್ರತೆಯಡಿಯಲ್ಲಿ ಖಾಯಂ “ಡಿ” ದರ್ಜೆ 
ನೌಕರರೆಂದು ಪರಿಗಣಿಸುವ ಪ್ರಸ್ತಾವನೆ 
ಸರ್ಕಾರದ ಮುಂದಿದೆಯೇಟ; (ವಿವರ 
ನೀಡುವುದು) 
(ಆ) ಹಾಗಿದ್ದಲ್ಲಿ, ಗ್ರಾಮ ಸಹಾಯಕರನ್ನು ಖಾಯಂ -ಉದ್ಭವಿಸುವುದಿಲ್ಲ- 
“ಡಿ” ದರ್ಜೆ ನೌಕರರೆಂದು ಯಾವಾಗ ಆದೇಶ ರಾಜ್ಯದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಗ್ರಾಮ 
ಹೊರಡಿಸಲಾಗುವುದು; ಈ ರೀತಿ ರಾಜ್ಯದಲ್ಲಿ | ್ಟಾಯುಕರ ಜಿಲ್ಲಾವಾರು ಮಾಹಿತಿ ಅನುಬಂಧದಲ್ಲಿ 
ಎಷ್ಟು ಜನ ಗ್ರಾಮ ಸಹಾಯಕರು ಕೆಲಸ sbifedione is 
ನಿರ್ವಹಿಸುತ್ತಿದ್ದಾರೆ? (ಜಿಲ್ಲಾವಾರು ಮಾಹಿತಿ 
ನೀಡುವುದು) 


ಸಂಖ್ಯೆ: ಕೆಂಇ 54 ಬಿಎಸ್‌ಐ 2020 


ಹ 
ಈ ಪಥ ಲ್‌ 


ರ್‌. ಅಶೋಕ) 
ಕಂದಾಯ ಸಚಿವರು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 854ಕ್ಕೆ ಅನುಬಂಧ 


ಕ್ರ. ಜಿಲೆ ಕಾರ್ಯನಿರ್ವಹಿಸುತ್ತಿರುವ ಗ್ರಾಮ 
ಸಂ ಧ್ಯ ಸಹಾಯಕರ ಸಂಖ್ಯೆ 
01 | ಬೆಂಗಳೊರು ನಗರ | 194 
02 | ಬೆಂಗಳೂರು ಗ್ರಾಮಾಂತರ 179 
'03 | ರಾಮನಗರ | 237 
04 | ಕೋಲಾರ 244 
05 | ಚಿಕ್ಕಬಳ್ಳಾಪುರ ] 248 
06 | ತುಮಕೂರು 652 
"07 | ದಾವಣಗೆರೆ 231 
[08 | ಚಿತ್ರದುರ್ಗ [ 341 
09 | ಶಿವಮೊಗ್ಗೆ 323 
10 | ಮ್ಯಸೂರು 460 
11 ಮಂಡ್ಯ 499 
Se | 40 
13 ಚಿಕ್ಕಮಗಳೂರು 248 
| 14 [ದಕ್ಷಿಣ ಕನ್ನಡ ' § 345 
15 |ಉಡುಪಿ 223 
16 |ಕೊಡಗು § 134 
17 | ಚಾಮರಾಜನಗರ 240 
[18 [24S Re ? 721 
'19 | ಧಾರವಾಡ § | 238 
20 | ವಿಜಯಪುರ 324 
21 | ಬಾಗಲಕೋಟೆ | 352 
22 | ಉತ್ತರ ಕನ್ನಡ 400 
23 [ಹಾರ f 366 
24 |ಗದಗ 194 
25 |ಕಲಬುರಗಿ 426 
26 |ಜೀದರ್‌" | 340 
27 |ರಾಯೆಚೊರು" 334 
28 | ಕೊಪ್ಪಳ 213 
29 |ಬಳ್ಳಾರಿ 397 
30 ಯಾದಗಿರಿ" 209 
|ಒಟ್ಟು 9782 


